WPP-47 /2009-2011 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ (ಆಶ್ವಯುಜ ೨೧, ಶಕ ವರ್ಷ ೧೯೩೩) | ಸಂಚಿಕೆ ೪೦ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 107 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ: 24ನೇ ಆಗಸ್ಟ್‌, 2011. 
ಶ್ರೀ ಉರುಲಿಂಗಪ್ಪ .ಜಿ. ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 
1977ರನ್ವಯ ದಿನಾಂಕ: 28-08-2011ರಿಂದ ಜಾರಿಗೆ ಬರುವಂತೆ 2ನೇ ಬಾರಿ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 


ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ 


ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಯ್ಯದ್‌ ಅಬ್ದುಲ್‌ ನಜೀರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 
ಪಿ.ಆರ್‌. 1183 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


HIGH COURT OF KARNATAKA 
NOTIFICATION 
NO. GOB(I) 3/ 2011, Bangalore, Dated: 24" AUGUST, 2011 


In partial modification of this office Notification of even number dated 21-07-2011, the Presiding Officer of the Court of Pr. 
Senior Civil Judge and CJM., Kolar is concurrently appointed as the Presiding Officer of the court of Civil Judge and JMFC,, 
Srinivasapura, with immediate effect and until further orders. 
BY ORDER OF THE HIGH COURT, 
P. KRISHNA BHAT, 
P.R :1185 REGISTRAR GENERAL. 


HIGH COURT OF KARNATAKA 
NOTIFICATION 
NO. GOB(I) 3/ 2011, Bangalore, Dated: 17" AUGUST, 2011 


The Presiding Officers of the Courts mentioned at Column No.1, below, are concurrently appointed as the Presiding Officers 


of the Courts mentioned at Column No.2, with effect from 01-08-2011 and until further orders:- 


(೫೪೫) 


೫೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ ಭಾಗ-೨ 
































Name of the Courts to which concurrent 
Designation of the Presiding Officer 
appointment is made 

(1) (2) 
1. Addl. Civil Judge and JMFC, Sirsi. Prl. Civil Judge and JMFC, Sirsi. 
2. Addl. Civil Judge and JMFC, Bhatkal. Civil Judge and JMFC, Bhatkal. 
3. Civil Judge and JMFC, Ankola. Civil Judge and JMFC, Yellapur. 
4. Addl. Civil Judge and JMFC, Sirsi. Civil Judge and JMFC, Mundgod. 





BY ORDER OF THE HIGH COURT, 
P. KRISHNA BHAT, 


P.R:1184 REGISTRAR GENERAL. 


HIGH COURT OF KARNATAKA 
NOTIFICATION 
NO. GOB(I) 3/ 2011, Bangalore, Dated: 24" AUGUST, 2011 
The Presiding Officer of the Court of Civil Judge and JMFC., Raibag is concurrently appointed as the Presiding Officer of the 
Courts of Prl. Civil Judge and JMFC., Athani and Addl. Civil Judge and JMFC., Athani, with a direction to itinerate the said courts for 3 


days in a week, with immediate effect and until further orders. 
BY ORDER OF THE HIGH COURT, 


P. KRISHNA BHAT, 
P.R:1186 REGISTRAR GENERAL. 
HIGH COURT OF KARNATAKA 
NOTIFICATION 
NO. GOB(l) 2/ 2011, Bangalore, Dated: 25" AUGUST, 2011 
Sri. Shankara M. Jalawadi, Addl. Senior Civil Judge, Gadag, is transferred and posted as Senior Civil Judge and JMFC., 
Humnabad (Vacant Court), in the interest of Public Service to take effect immediately. 
BY ORDER OF THE HIGH COURT, 
P. KRISHNA BHAT, 


REGISTRAR GENERAL. 
P.R : 1187 ಈ 4 


HIGH COURT OF KARNATAKA 
NOTIFICATION 
NO. GOBI(l) 1/ 2011, Bangalore, Dated: 24" AUGUST, 2011 


The Presiding Officer of the Court of XXXlll Addl. City Civil and Sessions Judge, Bangalore City is concurrently appointed as 
the Presiding Officer of the court of XX Addl. City Civil and Sessions Judge, Bangalore City (Vacant Court), with immediate effect and 


until further orders. 


BY ORDER OF THE HIGH COURT, 
P. KRISHNA BHAT, 


REGISTRAR GENERAL. 
P.R: 1188 


HIGH COURT OF KARNATAKA 
NOTIFICATION 
NO. GOB(I) 1/ 2011, Bangalore, Dated: 17" AUGUST, 2011 


The following transfers and postings of Officers of Judicial Department in the cadre of District Judges are ordered in the 


interest of public service, to take effect immediately: - 


ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ 








Sl. No. 


Name of the Officer 


Present Charge 


Charge to which posted 





2 


3 


4 





Sri. John Michael Cunha, 


District Judge, OOD, 

Presiding Officer, 

Karnataka State Transport Appellate 
Tribunal, Bangalore. 

(ON REPATRIATION) 


Proposed for appointment as Pr. 
Judge, Family Court, Bangalore. 
(Vacant post) 





Sri. A.C. Vidyadhara 


District Judge, OOD, 
Registrar (Admn.,), 

High Court of Karnataka, 
Bangalore. 


Services are placed at the 
disposal of the Government for 


being appointed as 
Presiding Officer, 

Karnataka State Transport 
Appellate Tribunal, 

Bangalore. 


(vice Sri. John Michael Cunha - 
transferred) 





Sri. B.G. Jattennavar, 


| Addl. District & Sessions Judge, 
Tumkur. 


District & Sessions Judge, 
Chikkaballapura (Vacant Post) 





Sri. S.N. Kempagoudar, 


District Judge, . ೦೦02, Member, 
Karnataka Appellate Tribunal, 
Bangalore. 


(ON REPATRIATION) 


District & Sessions 
Raichur. 
(Vice Sri. N.B. Kulkarni-due to 


retired w.e.f. 31-8-2011) 


Judge, 





Sri. R. Chandrashekar, 


District Judge, OOD, 
Additonal Registrar, 
Karnataka Lokayukta, 
Bangalore. 

(ON REPATRIATION) 


Proposed for appointment as 
Registrar (Admn.,) 


High Courtt of Karnataka, 
Bangalore. 
(Vice Sri A.C. Vidyadhara- 
transferred) 











Sri. D.R. 


Venkatasudarshan, 





XX Addl. City Civil & Sessions Judge, 
Bangalore City. 





XXl Addl. City Civil & Sessions 
Judge, Bangalore City, (Vacant 
post) 





P.R : 1189 


ಶ್ರೀ. ಶಿವಪ್ಪ ಯಲ್ಲಪ್ಪ ಭಜಂತ್ರಿ, ತಹಶೀಲ್ದಾರ್‌, ಖಾನಾಪುರ ತಾಲ್ಲೂಕು, ಬೆಳಗಾಂ ಜಿಲ್ಲೆ ಇವರು ಸ್ಥಳ ನೇಮಕಾತಿಗಾಗಿ ಕಾಯಲಾಗಿದ್ದ ದಿನಾಂಕ: 
17-03-2011 ರಿಂದ 12-04-2011 ರವರೆಗಿನ ಅವಧಿಯನ್ನು ಕೆ.ಸಿ.ಎಸ್‌.ಆರ್‌.ನಿಯಮ 8(15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು 


BY ORDER OF THE HIGH COURT, 


P. KRISHNA BHAT, 
REGISTRAR GENERAL. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 264 ಎಎಸ್‌ಡಿ 2011, ಬೆಂಗಳೂರು, ದಿನಾಂಕ: 22ನೇ ಆಗಸ್ಟ್‌, 2011. 


ಮಂಜೂರು ಮಾಡಿ ಆದೇಶಿಸಿದೆ. 


ಪಿ.ಆರ್‌. 1190 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 19 ಎಟಿಎಸ್‌ 2011 (ಭಾಗ-1) ದಿನಾಂಕ: 18-07-2011 ರ ಕ್ರಮ ಸಂಖ್ಯೆ : 
ಶ್ರೀ. ಶಂಕರಪ್ಪ ಎಲ್‌. ವಣಿಕ್ಯಾಳ, ತಹಶೀಲ್ದಾರ್‌, ಚಿತ್ತಾಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ ರವರನ್ನು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 39 ಎಟಿಎಸ್‌ 2011, ಬೆ೦ಗಳೂರು, ದಿನಾಂಕ: 25ನೇ ಆಗಸ್ಟ್‌, 2011. 





62 ರಲ್ಲಿರುವ 
ತಹಶೀಲ್ದಾರ್‌, ಹುಮನಾಬಾದ್‌ ತಾಲ್ಲೂಕು, 


೫೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ ಭಾಗ-೨ 





ಬೀದರ್‌ ಜಿಲ್ಲೆ, ಹುದ್ದೆಗೆ ವರ್ಗಾಯಿಸಿದ ಆದೇಶವನ್ನು ರದ್ದುಪಡಿಸಿ, ಈ ತಕ್ಷಣ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಇವರನ್ನು 
ತಹಶೀಲ್ದಾರ್‌, ಚಿತ್ತಾಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ ಹುದ್ದೆಯಲ್ಲಿಯೇ ಮುಂದುವರೆಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1191 ಕಂದಾಯ ಇಲಾಖೆ (ಸೇವೆಗಳು-3). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 254 ಎಎಸ್‌ಡಿ 2011, ಬೆಂಗಳೂರು, ದಿನಾಂಕ: 22ನೇ ಆಗಸ್ಟ್‌, 2011. 
ಶ್ರೀ. ಎಂ. ವೆಂಕಟಪ್ಪ, ಪುರಸಭೆ ತಹಶೀಲ್ದಾರ್‌, ಮಡಿಕೇರಿ ಇವರು ದಿನಾಂಕ: 15-12-2010 ರಿಂದ 07-05-2011 ರವರೆಗೆ ಸ್ಥಳ ನಿಯುಕ್ತಿಗಾಗಿ 
ಕಳೆದ ಅವಧಿಯನ್ನು ಕೆ.ಸಿ.ಎಸ್‌.ಆರ್‌.ನಿಯಮ 8(15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಮಂಜೂರು ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1192 ಕಂದಾಯ ಇಲಾಖೆ (ಸೇವೆಗಳು-3). 
ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಯುಸೇಇ 111 ಯುಇಸೇ 2011, ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್‌, 2011. 
ಶ್ರೀ. ಶರಣ ಎ. ನಾವಲಗಿ, ಉಪ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, (ಪ್ರಸ್ತುತ ನಿಯೋಜನೆ ಮೇಲೆ ಸಹಾಯಕ 
ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತ್‌, ಬಾಗಲಕೋಟೆ) ಇವರು ದಿನಾಂಕ: 31-08-2011ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ 
ಕೆ.ಸಿ.ಎಸ್‌.ಆರ್‌.ನಿಯಮ 95 ಮತ್ತು 283 ರನ್ವಯ ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ. ಶ್ರೀನಿವಾಸ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1193 ಯುವಜನ ಸೇವಾ ಇಲಾಖೆ. 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 182 ಅಪಸೇ 2011, ಬೆ೦ಗಳೂರು, ದಿನಾ೦ಕ: 26ನೇ ಆಗಸ್ಟ್‌, 2011. 


ರಾಜ್ಯ ಅರಣ್ಯ ಸೇವೆಗೆ ಸೇರಿದ ಈ ಕೆಳಕಂಡ ಉಪ ಅರಣ್ಯ ಸಂರಕ್ಷಣಾಧಿಕಾರಿ/ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅವರ ಹೆಸರಿನ 
ಮುಂದೆ ನಮೂದಿಸಿದ ದಿನಾಂಕಗಳಂದು 60 ವರ್ಷಗಳ ವಯೋಮಿತಿಯನ್ನು ಪೂರೈಸುವುದರಿಂದ, ಅವರಿಂದ ಸರ್ಕಾರಕ್ಕೆ ಬರಬೇಕಾದ ಬಾಕಿಗಳಿದ್ದಲ್ಲಿ 
ಅವರುಗಳ ನಿವೃತ್ತಿ ಸೌಲಭ್ಯಗಳಿಂದ ಕಡಿತಗೊಳಿಸುವ ಷರತ್ತಿಗೊಳಪಡಿಸಿ, ಸದರಿ ಅಧಿಕಾರಿಗಳನ್ನು ಸೇವೆಯಿಂದ ವಯೋನಿವೃತ್ತಿಗೊಳ್ಳಲು ಸರ್ಕಾರದ 
ಅನುಮತಿ ನೀಡಿದೆ. 

ಸರ್ಕಾರದಿಂದ ಮುಂದಿನ ಸ್ಪಷ್ಟ ಆದೇಶ ಬರುವವರೆಗೆ ಸದರಿಯವರಿಗೆ ತಾತ್ಕಾಲಿಕ ಪಿಂಚಣಿಯನ್ನು (Provisional Pension) ಮಾತ್ರ 
ಬಿಡುಗಡೆಗೊಳಿಸಲು ಮಹಾಲೇಖಪಾಲರು ಕ್ರಮ ಕೈಗೊಳ್ಳತಕ್ಕದ್ದು. 






































ತ್ರ. ಅಧಿಕಾರಿಯ ಹೆಸರು/ 

ಪದನಾಮ ಜನ್ನ ದಿನಾಂಕ ನಿವೃತ್ತಿ ದಿನಾಂಕ 
ಸಂ. ಶ್ರೀಯುತರು ತ ಈ 
1. ಓಬೇದುಲ್ಲಾಖಾನ್‌ ಹೆಚ್‌. ಎಸ್‌. ಉ.ಅ.ಸ೦ 25-01-1952 31-01-2012 
2. ನಾಗರಾಜು ಕೆ. ಉ.ಅ.ಸಂ 24-01-1952 31-01-2012 
3. ಜಯರಾಮೇಗೌಡ. ವಿ ಉ.ಅ.ಸ೦ 08-02-1952 28-02-2012 
4. ಮುನಿಶಿವಣ್ಣ ಉ.ಅ.ಸ೦ 03-02-1952 28-02-2012 
5. ಆ೦ಜನೇಯರೆಡ್ಡಿ. ಬಿ ಉ.ಅ.ಸ೦ 25-03-1952 31-03-2012 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ ೫೪೯ 




















































































































ಕ ಅಧಿಕಾರಿಯ ಹೆಸರು/ 

ಹತ ಶ್ರೀಯುತರು ಪದನಾಮ ಜನ್ಮ ದಿನಾಂಕ ನಿವೃತ್ತಿ ದಿನಾಂಕ 
6. ಪ್ರಭಾಕರಗಾಣಿಗ ಉ.ಅ.ಸ೦ 20-03-1952 31-03-2012 
7. ಸದಾಶಿವ ಪಿ. ಉ.ಅ.ಸ೦ 09-03-1952 31-03-2012 
8. ನಾಯಕ ಜಿ.ಜಿ ಉ.ಅ.ಸ೦ 05-04-1952 30-04-2012 
9. ಸೈಯದ್‌ ಇಕ್ಬಾಲ್‌ ಅಹ್ಮದ್‌ ಉ.ಅ.ಸ೦ 24-04-1952 30-04-2012 
10. ದೊರೆಸ್ವಾಮಿ ವಿ. ಉ.ಅ.ಸ೦ 05-04-1952 30-04-2012 
11, ಆನಂದ್‌ ಕೆ.ಎಸ್‌. ಉ.ಅ.ಸ೦ 25-04-1952 30-04-2012 
12. ಮಾಯಣ್ಣ ಬಿ.ಕೆ. ಉ.ಅ.ಸ೦ 21-05-1952 31-05-2012 
13. ಪಾಟೀಲ್‌ ಎಸ್‌.ವಿ. ಉ.ಅ.ಸ೦ 22-05-1952 31-05-2012 
14. ಚೆನ್ನಬಸಪ್ಪ ಎ. ಉ.ಅ.ಸ೦ 30-06-1952 30-06-2012 
15. ನಯಾಜ್‌ ಅಹ್ಮದ್‌ ಡಿ.ಎನ್‌. ಉ.ಅ.ಸ೦ 27-06-1952 30-06-2012 
16. ರಾಜಶೇಖರ್‌ ಹೆಚ್‌. ಉ.ಅ.ಸ೦ 29-07-1952 31-07-2012 
17. ಕೇಶವ ಪಿ. ಉ.ಅ.ಸ೦ 21-07-1952 31-07-2012 
18. ಗೌಡ ಜಿ.ಎಸ್‌. ಉ.ಅ.ಸ೦ 09-07-1952 31-07-2012 
19. ಮೋಟಪ್ಪ ಉ.ಅ.ಸ೦ 17-07-1952 31-07-2012 
20. ಲಕ್ಷೀನಾರಾಯಣ ಕೆ.ಎನ್‌ ಉ.ಅ.ಸ೦ 06-08-1952 31-08-2012 
21. ವಿನಾಯಕಪ್ಪ ಹೆಚ್‌.ಬಿ. ಉ.ಅ.ಸ೦ 13-08-1952 31-08-2012 
22, ರವೀಂದ್ರ ನಾಯರ್‌ ಕೆ. ಉ.ಅ.ಸ೦ 21-12-1952 31-12-2012 
23. ಚಂದ್ರಶೇಖರಯ್ಯ ಎಸ್‌.ಪಿ. ಉ.ಅ.ಸ೦ 28-12-1952 31-12-2012 
24. ಸೈಯದ್‌ ಗಫಾರ್‌ ಸಿ.ರುಡ್‌. ಉ.ಅ.ಸ೦ 15-12-1952 31-12-2012 
25. ಕಂಬಳಿ ಎಸ್‌.ವಿ. ಸ.ಅ.ಸಂ 01-05-1952 30-04-2012 
26. ನಡವಲಮನಿ ಕೆ.ಡಿ. ಸ.ಅ.ಸ೦ 01-06-1952 31-05-2012 
27, ಇಲಿಯಾಸ್‌ ಅಹ್ಮದ್‌ ಸ.ಅ.ಸ೦ 26-05-1952 31-05-2012 
28. ನಾಗರಾಜ್‌ ಬಿ.ಕೆ. ಸ.ಅ.ಸ೦ 18-05-1952 31-05-2012 
29. ವಿರೂಪಾಕ್ಷಪ್ಪ ಹೆಚ್‌.ಎನ್‌. ಸ.ಅ.ಸಂ 20-05-1952 31-05-2012 
30. ರಾಮಯ್ಯ ಜಿ. ಸ.ಅ.ಸ೦ 08-07-1952 31-07-2012 
31. ಮಹದೇವಯ್ಯ ಎಂ. ಸ.ಅ.ಸ೦ 10-07-1952 31-07-2012 
32, ಶಿವಲಿಂಗಯ್ಯ ಸ.ಅ.ಸ೦ 14-08-1952 31-08-2012 
33. ಆಂಜನಪ್ಪ ಸ.ಅ.ಸಂ 04-08-1952 31-08-2012 
34. ಹೆಗಡೆ ಜಿ.ಜಿ. ಸ.ಅ.ಸ೦ 20-12-1952 31-12-2012 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಾಲಕೃಷ್ಣಯ್ಯ, 
ಸ ಭ್ರೂ ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು). 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 202 SPS 2010 (P-2), Bangalore, Dated: 30" AUGUST, 2011 


Shri, Susant Mahapatra, IPS (KN-79), Director General of Police, Training, Bangalore is posted as Director General of Police 


and Commandant General Homeguards, E/o Director Civil Defence & Director, Fire Force, Bangalore in the cadre post for a day vice 


೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ ಭಾಗ-೨ 





Sri. A.R. Infant, IPS, transferred. Shri. A.R. Infant, IPS (KN-77), Director General of Police and Commandant General Homeguards, 
E/o Director Civil Defence & Director, Fire Force, Bangalore is transferred & posted as Director General of Police, Training, Bangalore 
vice Sri. Susant Mahapatra, transferred. From the next day Sri. Susant Mahapatra, IPS is re-posted as Director General of Police, 
Training, Bangalore and Shri. A.R. Infant, IPS, is re-posted as Director General of Police and Commandant General Homeguards, E/o 
Director Civil Defence & Director, Fire Force, Bangalore. 

By Order and in the name of the Governor of Karnataka 


ASHOK P. ATRE, 
Under Secretary to Government, 
P.R:1196 DP & AR (Services-IV) 


PERSONNEL AND ADMINISTRATIVE REFORMS SECRETARIAT 
NOTIFICATION 


NO. DPAR 435 SAS 2011, Bangalore, Dated: 30" AUGUST, 2011 


The Secretary to Government, Infrastructure Development Department is placed in additional charge of the post of the 
Principal Secretary to Government, DPAR (Janaspandana), Bangalore until further orders vice Sri Tapan Senapati, IAS retiring on 
superannuation on 31-8-2011. 
By Order and in the Name of the Governor of Karnataka 


N. SRINIVASA MURTHY, 
Under Secretary to Government 
೧.೧ :1195 DP & AR (Services-l) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 202 SPS 2010, Bangalore, Dated: 2" SEPTEMBER, 2011 


Dr. B.E. Umapathy, IPS (KN-81), Additional Director General of Police, Directorate of Civil Rights & Enforcement, Bangalore 
is transferred with immediate effect and posted until further orders as Additional Director General of Police, Research and 
Restructuring, Dharwad in the re-designated post of ADGP, Karnataka Police Manual vide Government Order No. HD 128 POP 2010, 
dated: 26-5-2010. 


Shri. K.S.N. Chikerur, IPS (KN-82), Additional Director General of Police, Forests, Bangalore is transferred with immediate 


effect and posted until further orders as Additional Director General of Police, Directorate of Civil Rights & Enforcement, Bangalore vice 
Dr. B.E. Umapathy, IPS transferred. 


Shri. K.A. Hafeez, IPS (KN-83), Additional Director General of Police and Commissioner for Traffic & Road Safety, Bangalore 
is transferred with immediate effect and posted until further orders as Additional Director General of Police, Railways in the existing 


vacancy. 


Shri. Praveen Sood, IPS (KN-86), Inspector General of Police and Additional Commissioner of Police (Traffic & Security), 
Bangalore is promoted to officiate in the grade of Additional Director General of Police in the Above Super Time Scale of IPS carrying 
the pay scale of Rs.67,000 (Annual Increment at 3%)-79,000 Grade Pay Nil, with immediate effect and posted until further orders as 
Additional Director General of Police, Police Computer wing, Bangalore in the upgraded post of IGP Vice Shri. Sanjay Sahay, IPS, 
transferred. Shri. Praveen Sood, IPS is also placed in the concurrent charge of Additional Director General of Police & Commissioner 


for Traffic & Road Safety, Bangalore vice Shri. K.A. Hafeez, IPS, transferred. 


Shri. Padam Kumar Garg, IPS (KN-86), Inspector General of Police & Managing Director, Mysore Paper Mills Ltd, 
Bangalore is promoted to officiate in the grade of Additional Director General of Police in the Above Super Time Scale of IPS carrying 
the pay scale of Rs.67,000 (Annual Increment at 3%)-79,000 Grade Pay Nil, with immediate effect and posted until further orders as 
Additional Director General of Police & Managing Director, Mysore Paper Mills Ltd, Bangalore in the upgraded post and also placed in 
the additional charge of post of ADGP, KPTCL & All ESCOMs (Vigilance & Enforcement), Bangalore. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ ೫೫೧ 





The services of Dr. Rajvir Pratap Sharma, IPS (KN-87), Inspector General of Police, Planning & Modernisation, Bangalore 
are placed at the disposal of Urban Development Department with immediate effect and until further orders for being posted as Insp 


ector General of Police, Bangalore Metropolitan Task Force, Bangalore in the existing vacancy. 


Shri. Sanjay Sahay, IPS (KN-89), Inspector General of Police, Police Computer Wing, Bangalore is transferred with 
immediate effect and posted until further orders as Inspector General of Police, Eastern Range, Davanagere vice Shri. Kamal Pant, 


IPS, transferred. 


Shri. Kamal Pant, IPS (KN-90), Inspector General of Police, Eastern Range, Davangere is transferred with immediate effect 


and posted until further orders as Inspector General of Police, Administration, Bangalore vice Dr. Abdulla Saleem M, IPS, transferred. 


Shri. Sunil Agarwal, IPS (KN-91), Inspector General of Police & Commissioner of Police, Mysore City, Mysore is transferred 


with immediate effect and posted until further orders as Inspector General of Police, Head Quarter-l, Bangalore in the existing vacancy. 


Shri. Pratap Reddy C.H, IPS (KN-91), Inspector General of Police, waiting for postiing is posted until further orders as 


Inspector General of Police & Commissioner of Police, Mysore City, Mysore, vice Shri. Sunil Agarwal, IPS, transferred. 


Dr. Abdulla Saleem M, IPS (KN-93), Inspector General of Police, Administration, Bangalore is transferred with immediate 
effect and posted until further orders as Inspector General of Police and Additional Commissioner of Police 


(Traffic & Security ), Bangalore vice Shri. Praveen Sood, IPS, promoted. 


The services of Shri. Bijay Kumar Singh IPS (KN-96), Deputy Inspector General of Police, Head Quarters -ll, Bangalore are 
placed at the disposal of Transport Departmant with immediate effect & until further orders for being posted as Deputy Inspector 


General of Police & Director, (Security & Vigilance) KSRTC, Bangalore in the existing vacancy. 


Shri. Rajendra Prasad, (SPS), Deputy Commissioner of Police, Crime & Traffic, Mysore City, Mysore is transferred with 


immediate effect and posted until further orders as Superintendent of Police, Uttar Kannada District, Karwar vice Shri. Ramesh (SPS), 


transferred. 
By Order and in the name of the Governor of Karnataka, 
ASHOK P. ATRE, 
Under Secretary to Government, 
P.R : 1197 DP & AR (Services-IV). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 295 ಸಅಸೇ 2011, ಬೆ೦ಗಳೂರು, ದಿನಾಂಕ: 2ನೇ ಸೆಪ್ಟೆಂಬರ್‌, 2011. 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿ ವೃಂದದ ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 























ಕ್ರಮ ಅಧಿಕಾರಿಯ ಹೆಸರು ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 

ಸಂಖ್ಯೆ 

1 ಶ್ರೀ ವಿ. ಸಾಯಿಬಾಬಾ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ - ಶ್ರೀ 
ಅಧೀನ ಕಾರ್ಯದರ್ಶಿ ಎಂ. ಎಸ್‌. ಪ್ರೇಮಚಂದ್ರ ಇವರ ವರ್ಗಾವಣೆಯಿಂದ 
ವೈದ್ಯಕೀಯ ಶಿಕ್ಷಣ ಇಲಾಖೆ ತೆರವಾದ ಹುದ್ದೆಗೆ. 

2) ಶ್ರೀ ಎಂ.ಎಸ್‌. ಪ್ರೇಮಚಂದ್ರ ಅಧೀನ ಕಾರ್ಯದರ್ಶಿ, ವೈದ್ಯಕೀಯ ಶಿಕ್ಷಣ ಇಲಾಖೆ - 
ಅಧೀನ ಕಾರ್ಯದರ್ಶಿ ಶ್ರೀ ವಿ. ಸಾಯಿಬಾಬಾ ಇವರ ವರ್ಗಾವಣೆಯಿಂದ 
ನಗರಾಭಿವೃದ್ದಿ ಇಲಾಖೆ ತೆರವಾದ ಹುದ್ದೆಗೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1198 
ಷ್‌ ಸಿ.ಆ.ಸು. ಇಲಾಖೆ (ಸೇವೆಗಳು-3). 


೫೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ ಭಾಗ-೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 144 ಆಸೇವ 2011, ಬೆ೦ಗಳೂರು, ದಿನಾಂಕ: 26ನೇ ಆಗಸ್ಟ್‌, 2011. 


ಶ್ರೀಮತಿ. ಐ.ಪಿ. ರೂಪ, ಕೆ.ಎ.ಎಸ್‌, ಕಿರಿಯ ಶ್ರೇಣಿ ಅಧಿಕಾರಿ, ಆಡಳಿತಾಧಿಕಾರಿ, ಜಲಾನಯನ ಅಭಿವೃದ್ಧಿ ಇಲಾಖೆ, ಬೆ೦ಗಳೂರು, ಇವರು 
ಕೇಂದ್ರ ಲೋಕಸೇವಾ ಆಯೋಗದಿಂದ Ci Services Examination, 2010 ರಲ್ಲಿ Indian Revenue Service ವೃಂದಕ್ಕೆ ಆಯ್ಕೆ ಹೊಂದಿರುವುದರಿಂದಲೂ 
ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಸೇವೆಯಿಂದ ಬಿಡುಗಡೆ ಮಾಡುವಂತೆ ಸದರಿ ಅಧಿಕಾರಿಯವರು ಕೋರಿರುವುದರಿಂದಲೂ ತಕ್ಷಣದಿಂದ ಜಾರಿಗೆ 
ಬರುವಂತೆ ಶ್ರೀಮತಿ ಐ.ಪಿ. ರೂಪ, ಇವರನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಸೇವೆಯಿಂದ ಬಿಡುಗಡೆ ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು.ಇ (ಸೇವೆಗಳು-2). 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 144 SKT 2010, Bangalore, Dated: 26" AUGUST, 2011 


Smt. 1.೧. Roopa, KAS Junior Scale, Administrative Officer, Watershed Development Department, Bangalore is relieved from 
the services of the State Government on her request with immediate effect, consequent upon her selection to the Indian Revenue 
Service in Civil Services Examintation, 2010 through Union Public Service Commission. 

By Order and in the name of the Governor of Karnataka 


M. VASUDEVAMURTHY, 
Under Secretary to Government, 
P.R : 1199 DP & AR (Services-2) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 443 SAS 2011, Bangalore, Dated: 29" AUGUST, 2011 


The services of Sri Rajeev Chawala, IAS (KN-87), Managing Director, Mysore Sales International Limited, Bangalore 
are withdrawn from Commerce & Industries Department with immediate effect and posted until further orders as Secretary to 


Government, Revenue Department, (Bhoomi & Urban Property Registration) on regular basis in the exiting vacancy. 


Sri Ramesh Bindu Rao Zalki, IAS (KN-87), Secretary to Government, Kannada, Culture and Information Department 
is transferred with immediate effect and posted until further orders as Secretary to Government, Women and Child Development 
Department in the existing vacancy. 

The services of Sri Basavaraju, IAS, (KN-88), Managing Director, Krishna Bhagya Jala Nigama Limited, Bangalore are 
withdrawn from Water Resources Department with immediate effect and posted until further orders as Secretary to Government, 


Kannada, Culture and Information Department, vice Sri Ramesh Bindu Rao Zalki, IAS, transferred. 


Sri P.N. Srinivasachary, IAS, (KN-88) Secretary to Government, Water Resources Department (Minor Irrigation) is 
placed in additional charge of the post of Secretary to Government, Revenue Department (Disaster Management) with immediate 
effect and until further orders vice Sri K.S. Prabhakara, IAS, transferred. 

The services of Dr. Shalini Rajneesh, IAS, (KN-89) Secretary, Hyderabad Karnataka Area Development Board, 
Gulbarga are withdrawn from Planning, Programme Implementation and Statistics Department, with immediate effect and posted until 
further orders as Secretary to Government, Rural Development & Panchayat Raj Department (Panchayat Raj) vice 


Sri M.S. Ravishankar, IAS, transferred. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ ೫೫೩ 





The services of Sri Kapil Mohan, IAS, (11-90), waiting for posting are placed at the disposal of Water Resources 
Department with immediate effect for being posted as Managing Director, Krishna Bhagya Jala Nigama Limited, Bangalore, until 


further orders, vice Sri Basavaraju, IAS transferred. 


Sri G.V. Kongawad, IAS, (KN-90), Managing Director, Karnataka Urban Water Supply & Drainage Board, Bangalore is 
placed in additional charge of the post of Secretary to Government, Commerce & Industries Department (Mines, Textiles & 55/ 


vice Sri B.S. Ramaprasad, IAS, transferred. 


Sri K.S. Prabhakara, IAS, (KN-91), Secretary to Government, Revenue Department (Disaster Management), is 
transferred with immediate effect and his services are placed at the disposal of Commerce & Industries Department for being posted 


until further orders as Managing Director, Mysore Sales International Limited, Bangalore vice Sri Rajeev Chawla, IAS, transferred. 


Sri Tushar Giri Nath, IAS, Commissioner for Public Instructions, Bangalore is placed in additional charge of the post of State 


Project Director, Sarva Shiksha Abhiyan, Bangalore with immediate effect and until further orders. 


Sri M.S. Ravishankar, IAS, (KN-93), Secretary to Government, Rural Development & Panchayat Raj Department 
(Panchayat Raj), is transferred with immediate effect and posted until further orders as Commissioner, Municipal Administration, 


Bangalore relieving Sri Aravind Srivatsava, IAS of additional charge. 


Sri B.S. Ramaprasad, IAS, (KN-93), Secretary to Government, Commerce & Industries Department (Mines,SSI & 
Textiles), is transferred with immediate effect and posted until further orders as Commissioner for Health & Family Welfare 


Services, Bangalore relieving Sri S. Selvakumar, IAS of additional charge. 


The services of Sri ME. Shivalingamurthy, IAS, (KN-98), waiting for posting are placed at the disposal of Finance 
Department for being posted until further orders as Managing Director, Karnataka State Bewerages Corporation Limited, 


Bangalore, vice Sri |.!/. Vittal Murthy, IAS, retiring on superannuation on 31-08-2011. 


The services of Dr V. Chandrasekar, IAS, (KN-99), waiting for posting are placed at the disposal of Housing Department 
for being posted until further orders as Managing Director, Rajiv Gandhi Rural Housing Corporation Limited, Bangalore, in the 


existing vacancy. 


Sri Anwar Pasha, IAS, (KN-99), Joint Commissioner of Exercise, Bangalore is transferred with immediate effect and 
posted until further orders as Director, Self-Employment Programme (SEP), Rural Development & Panchayat Raj Department, in 
the existing vacancy. 

Sri Salma K. Fahim, IAS, (KN-2006), Deputy Resident Commissioner, Karnataka, Karnataka Bhavan, New Delhi is 
transferred with immediate effect and posted until further orders as Project Director, Karnataka State Aids Prevention Society, 


Bangalore, vice Sri R.R. Jannu, KAS transferred. 


On completion of Probationers’ Phase-ll training, the following IAS probationers of 2009 batch, are posted to the posts 


shown against their names with immediate effect and until further orders :- 






































SI No Name Post 
1 Sri Bagadi Gautham Assistant commissioner, Sirsi Sub-Division, U.K. District 
2 Smt Pallavi Akurathi Assistant commissioner, Sakaleshpura Sub-Division, Hassan District 
3 Smt Priyanka Mary Francis Assistant commissioner, Chikkodi Sub-Division, Belgaum District 
4 Sri D.K.Ravi Assistant commissioner, Sedam Sub-Division, Gulbarga District 
5 Smt Rohini Sindhuri Dasari Assistant commissioner, Tumkur Sub-Division, Tumkur District 
6 Sri S.Sasikanth Senthil Assistant commissioner, Bellary Sub-Division, Bellary District 
7 Dr M.V.Venkatesh Assistant commissioner, Mangalore Sub-Division, D.K. District 





By Order and in the Name of the Governor of Karnataka 


N. SRINIVASA MURTHY, 
Under Secretary to Government, 
P.R :1200 DP & AR (Services-l) 


೫೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ ಭಾಗ-೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 443 SAS 2011(1), Bangalore, Dated: 29" AUGUST, 2011 


Sri Harsh Gupta, IAS, (KN-97) is transferred from the post of Additional Secretary to Government & E/o State Project 


Director, Sarva Shiksha Abhiyan, Bangalore with immediate effect. 
By Order and in the Name of the Governor of Karnataka 


N. SRINIVASA MURTHY, 
Under Secretary to Government, 
P.R : 1201 DP & AR (Services-l) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 430 SAS 2011, Bangalore, Dated: 24" AUGUST, 2011 

The services of Dr V. Chandrasekar, IAS (KN 99), Managing Director, Hutti Gold Mines Limited, Bangalore are 
withdrawn from Commerce and Industries Department forthwith and Sri N. Sriraman, IAS, Managing Director, Mysore Minerals 
Limited, Bangalore is placed in the additional charge of the post of Managing Director, Hutti Gold Mines Limited, Bangalore with 
immediate effect and until further orders. 

By Order and in the Name of the Governor of Karnataka 


N. SRINIVASA MURTHY, 
Under Secretary to Government, 
P.R : 1202 DP & AR (Services-l) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 404 SAS 2011, Bangalore, Dated: 29" AUGUST, 2011 
Sri Chakravarthi Mohan, IAS (KN 99), Director, IT & BT, Bangalore is placed in additional charge of the post of Director, 
Pre-University Education and Executive Director, Karnataka Examination Authority, Bangalore during the deputation period of Smt. 
Rashmi V. Mahesh, IAS to the Phase-IV Mid-Career Training Programme from 22-08-2011 to 14-10-2011, relieving Sri K.R. 
Shashidhar, IAS of the additional charge. 
By Order and in the Name of the Governor of Karnataka 
N. SRINIVASA MURTHY, 
Under Secretary to Government, 
P.R :1203 DP & AR (Services-l) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 135 ಸೇಇಮು 2011, ಬೆ೦ಗಳೂರು, ದಿನಾಂಕ: 30ನೇ ಆಗಸ್ಟ್‌, 2011. 
ಶ್ರೀ ಎಸ್‌.ಎಂ. ಶಾಂತರಾಜು, ಜಂಟಿ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಸ್ತುತ, ಕಾರ್ಯದರ್ಶಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, 
ಇವರಿಗೆ ವೇತನ ಶ್ರೇಣಿ ₹24450-600-26250-675-30300-750-31800ರ ನಿರ್ದೇಶಕರ ಹುದ್ದೆಗೆ ದಿನಾಂಕ: 22-09-2009 ರಿಂದ ಜಾರಿಗೆ 
ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ ಮುಂದಿನ ಆದೇಶದವರೆಗೆ ಕಾರ್ಯದರ್ಶಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಈ ಹುದ್ದೆಗೆ ನಿಯೋಜನೆ ಮೇರೆಗೆ ನೇಮಿಸಿದೆ. 


ಶ್ರೀ ಎಸ್‌.ಎಂ. ಶಾಂತರಾಜು, ಜಂಟಿ ನಿರ್ದೇಶಕರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಹುದ್ದೆಯಲ್ಲಿ ಇವರಿಗಿಂತ ಜಂಟಿ 
ನಿರ್ದೇಶಕರ ಹುದ್ದೆಯ ಜೇಷ್ಟತೆಯಲ್ಲಿ ಕಿರಿಯರಾದ ಶ್ರೀಮತಿ ಕುಮುದಿನಿ ಬೈರಣ್ಣನವರ್‌, ನಿರ್ದೇಶಕರು ಇವರಿಗಿ೦ತ ಮೇಲಿನ ಜೇಷ್ಟತೆಯನ್ನು ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1204 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ ೫೫೫ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 448 ಸಅಸೇ 2011, ಬೆ೦ಗಳೂರು, ದಿನಾಂಕ: 30ನೇ ಆಗಸ್ಟ್‌, 2011. 


ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾನ್ಯ ಲೋಕಾಯುಕ್ತರವರು ನೀಡಿರುವ ತನಿಖಾ ವರದಿಯ ಪರಿಶೀಲನೆಗಾಗಿ ರಚಿಸಿರುವ ಸಮಿತಿಗೆ ಪೂರಕವಾಗಿ 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳ ಸೇವೆಯ ಧಾರಣಾಧಿಕಾರ (lien) ಅನ್ನು ಆಯಾ ಇಲಾಖೆಯಲ್ಲಿಯೇ 
ಉಳಿಸಿಕೊಂಡು 3 ತಿಂಗಳ ಅವಧಿಗೆ ತಾತ್ಕಾಲಿಕವಾಗಿ ಇವರುಗಳ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ವಶಕ್ಕೆ ನೀಡಲಾಗಿದೆ: 


1 ಶ್ರೀ ಜಗದೀಶ್‌ ಜೋಯಿಸ್‌, ಸರ್ಕಾರದ ಉಪಕಾರ್ಯದರ್ಶಿ 
ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ. 

2) ಶ್ರೀ ಎ.ಪಿ. ರಾಮಕೃಷ್ಣ, ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1205 
| ಸಿ.ಆ.ಸು. ಇಲಾಖೆ (ಸೇವೆಗಳು-3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 137 ಆಸೇವ 2011, ಬೆ೦ಗಳೂರು, ದಿನಾಂಕ: 2ನೇ ಸೆಪ್ಟೆಂಬರ್‌ 2011. 


ಶ್ರೀ. ಎಸ್‌.ಬಿ. ಬೊಮ್ಮನಹಳ್ಳಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, (ನೇಮಕಾತಿ ನಿರೀಕ್ಷಣೆಯಲ್ಲಿ ) ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ದಿನಾಂಕ: 12-08-2011 ರಿ೦ದ ಜಾರಿಗೆ ಬರುವಂತೆ ಮಾನ್ಯ ಜಲಸಂಪನ್ಮೂಲ ಸಚಿವರ (ಬೃಹತ್‌ ಮತ್ತು ಮಧ್ಯಮ ನೀರಾವರಿ) ಆಪ್ತ ಕಾರ್ಯದರ್ಶಿಯಾಗಿ 
ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಲಾಗಿದೆ. 
ಶ್ರೀ. ಕಾಶೀನಾಥ್‌ ಪವಾರ್‌, ಕೆ.ಎ.ಎಸ್‌.(ಕಿರಿಯ ಶ್ರೇಣಿ) ಅಧಿಕಾರಿ, (ನೇಮಕಾತಿ ನಿರೀಕ್ಷಣೆಯಲ್ಲಿ ) ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ದಿನಾಂಕ: 12-08-2011 ರಿಂದ ಜಾರಿಗೆ ಬರುವಂತೆ ಮಾನ್ಯ ಪಶುಸಂಗೋಪನಾ, ಲೋಕಶಿಕ್ಷಣ, ಗ್ರಂಥಾಲಯ, ಸಣ್ಣ ಉಳಿತಾಯ ಮತ್ತು ಲಾಟರಿ ಸಚಿವರ 
ಆಪ್ತ ಕಾರ್ಯದರ್ಶಿಯಾಗಿ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಖ.ಆರ್‌. 1206 
ಸ ಸಿ.ಆ.ಸು.ಇ. (ಸೇವೆಗಳು-2). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 302 ಪಿಪಿಇ 2011, ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌, 2011. 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 24(4)ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ವೈಜನಾಥ ಪಾಟೀಲ್‌, ವಕೀಲರು, ಆದರ್ಶ ಕಾಲೋನಿ, ಬೀದರ್‌ ವಿಶೇಷ ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತಗತಿ 


ನ್ಯಾಯಾಲಯ, ಬೀದರ್‌ ಹುದ್ದೆಗೆ ಅವರು ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಅನ್ವಯವಾಗುವಂತೆ ಒಂದು ವರ್ಷದ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ತಾತ್ಕಾಲಿಕವಾಗಿ ನೇಮಕಾತಿ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1207 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 


೫೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ ಭಾಗ-೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 93 ಹೊಪೆಸೆ 2011, ಬೆಂಗಳೂರು, ದಿನಾಂಕ: 27ನೇ ಆಗಸ್ಟ್‌, 2011. 
ಸರ್ಕಾರಿ ಲೋಕೋಪಯೋಗಿ ಅಧಿಸೂಚನೆ ಸಂ: ಲೋಇ/381/ಸೇಸಎ/2011, ದಿನಾಂಕ: 20/06/2011 ರಲ್ಲಿ ಶ್ರೀ ವಿ.ಎನ್‌. ಅಶೋಕ್‌, 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಲೋಕೋಪಯೋಗಿ ಇಲಾಖೆ ಇವರನ್ನು ಮರು ಸ್ಥಳ ನಿಯುಕ್ತಿಗೊಳಿಸಲು ಒಳಾಡಳಿತ ಇಲಾಖೆಯ ವಶಕ್ಕೆ 
ನೀಡಿದ್ದು, ಸದರಿಯವರನ್ನು ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತದಲ್ಲಿ ಖಾಲಿ ಇರುವ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌ ಹುದ್ದೆಗೆ ನಿಯೋಜನೆ ಮೇರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 229 ರಾಲೆಪ 2011, ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌, 2011. 


ಪಿ.ಆರ್‌. 1208 


ಶ್ರೀ ಬಿ.ಕೆ. ಗಂಗಾಧರ್‌, ಸಹಾಯಕ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ನಿಯೋಜನೆ ಮೇರೆಗೆ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಹಾಸನ 
ಇಲ್ಲಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿತ್ತೀಯ ಕಾರ್ಯನೀತಿ ಸಂಸ್ಥೆ, ಆರ್ಥಿಕ ಇಲಾಖೆ, ಬೆಂಗಳೂರು 
ಇಲ್ಲಿನ ಸಹಾಯಕ ನಿಯಂತ್ರಕರ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1209 ಆರ್ಥಿಕ ಇಲಾಖೆ (ಆಡಳಿತ & ಮುಂಗಡ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 39 ರಾಲೆಪ 2011, ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌, 2011. 


ಶ್ರೀ ಆರ್‌. ವೀರಭದ್ರಯ್ಯ, ನಿವೃತ್ತ ಸಹಾಯಕ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರಿಗೆ ಕರ್ನಾಟಕ ಸಿವಿಲ್‌ ಸೇವೆಗಳು (ವೇತನ, ಬಡ್ತಿ 
ಮತ್ತು ಪಿಂಚಣಿ ಕ್ರಮಬದ್ಧಗೊಳಿಸುವಿಕೆ) ನಿಯಮಗಳು 1978 ನಿಯಮ 2(1)(ಎ)ರ ಪ್ರಕಾರ ಇವರ ನಂತರದ 29ನೇ ಸ್ಥಾನದಲ್ಲಿರುವ ಶ್ರೀ ಕೆ. 
ನರಸಿಂಹಮೂರ್ತಿ ಇವರು ಮುಂಬಡ್ತಿ ಮೇರೆಗೆ ಉಪ ನಿಯಂತ್ರಕರ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ದಿನಾಂಕ: 16-09-2009 ರಿಂದ 
ಜಾರಿಗೆ ಬರುವಂತೆ ಪೂರ್ವಾನ್ಹಯವಾಗಿ ಉಪನಿಯಂತ್ರಕರ ಹುದ್ದೆಗೆ ಮುಂಬಡ್ತಿ ನೀಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ.ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆಡಳಿತ & ಮುಂಗಡ). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 45 ಎಟಿಎಸ್‌ 2011, ಬೆ೦ಗಳೂರು, ದಿನಾಂಕ: 29ನೇ ಆಗಸ್ಟ್‌, 2011. 


ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಡಾ: ಮಧುಕೇಶ್ವರ, ತಹಶೀಲ್ದಾರ್‌, ರಾಯಚೂರು ತಾಲ್ಲೂಕು 
ಇವರನ್ನು ಖಾಲಿ ಇರುವ ಭಟ್ಕಳ ತಾಲ್ಲೂಕಿನ ತಹಶೀಲ್ದಾರ್‌ ಹುದ್ದೆಗೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 


ಪಿ.ಆರ್‌. 1210 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೀತಾ ರಮೇಶ್‌, 
ಜಂಟಿ ಕಾರ್ಯದರ್ಶಿ, 
ಭೂ.ಕಂ.ಭೂ.ಮಂ ಮತ್ತು ಸೇವೆಗಳು 
ಪಿ.ಆರ್‌. 1211 ಕಂದಾಯ ಇಲಾಖೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ ೫೫೭ 





ಅಲ್ಪ ಸಂಖ್ಯಾತರ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: MWD 292 WES 2011, ಬೆಂಗಳೂರು, ದಿನಾಂಕ: 2ನೇ ಸೆಪ್ಟೆಂಬರ್‌, 2011. 
ಶ್ರೀ ಕರ್ಣಪ್ಪ ರಸ್ತಾಪುರ್‌ ಜಿಲ್ಲಾ ನ್ಯಾಯಾಧೀಶರು (೦೦) Presiding Officer, ಕರ್ನಾಟಕ ವಕ್ಸ್‌ ಟ್ರಿಬ್ಯೂನಲ್‌, ಬೆಂಗಳೂರು ಡಿವಿಜನ್‌, 


ಬೆಂಗಳೂರು, ಇವರು ವೈದ್ಯಕೀಯ ಕಾರಣಗಳಮೇರೆಗೆ ದಿನಾಂಕ: 29-8-2011ರಿಂದ 26-11-2011ರವರೆಗೆ 90 ದಿನಗಳ ಗಳಿಕೆ ರಜೆ ಮೇಲೆ 
ತೆರಳಿರುವುದರಿಂದ ಸದರಿಯವರು ಹೊಂದಿರುವ ಹುದ್ದೆಗೆ ಸಮವರ್ತಿ ಪ್ರಭಾರೆ ನೇಮಕಾತಿಯ ಅವಶ್ಯಕತೆ ಇರುತ್ತದೆ. 

ಆದ್ದರಿಂದ ಶ್ರೀ ವಿ.ಹೆಚ್‌. ಕುಲಕರ್ಣಿ, XXX1 Additional City Civil Court and Sessions Judge ಬೆ೦ಗಳೂರು ೦॥/ ಇವರಿಗೆ ಕರ್ನಾಟಕ 
ವಕ್ಫ್‌ ಟ್ರಿಬ್ಯೂನಲ್‌ ಪ್ರಿಸೈಡಿಂಗ್‌ ಆಫಿಸ್ಸರ್‌ ಹುದ್ದೆಯ ಸಮಾವರ್ತಿ ಪ್ರಭಾರೆಯಲ್ಲಿರಿಸಿ ದಿನಾಂಕ: 29-8-2011೦ದ ಜಾರಿಗೆ ಬರುವಂತೆ ಮುಂದಿನ 
ಆದೇಶದವರೆಗೆ ನೇಮಕಾತಿ ಮಾಡಿ ಆದೇಶಿಸಿದೆ. 

ಶ್ರೀ ಕರಣಪ್ಪ ರಸ್ತಾಪುರ್‌, ಜಿಲ್ಲಾ ನ್ಯಾಯಾಧೀಶರು (00D) Presiding Officer, Karnataka Wakf Tribunal, Bengaluru Division, 
80708೧ ಇವರು ಸದರಿ ರಜೆ ಅವಧಿ ಮುಗಿದನಂತರ ಅದೇ ಹುದ್ದೆಯಲ್ಲಿ ಮುಂದುವರಿಯುತ್ತಾರೆಂದು ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಬ್ಬಾಸ್‌ ಷರೀಫ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆ. 


ಪಿ.ಆರ್‌. 1212 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 499 ಕಸಧ 2011(ಭಾ), ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್‌, 2011. 


ಈ ಕೆಳಕಂಡ ಅಕಾಡೆಮಿಗಳ ಅಧ್ಯಕ್ಷರ ಅಧಿಕಾರಾವಧಿಯು ಆಗಸ್ಟ್‌-2011ರ ಅಂತ್ಯಕ್ಕೆ ಮುಕ್ತಾಯಗೊಳ್ಳುವುದರಿಂದ ಈ ಅಕಾಡೆಮಿಗಳ ಅಧ್ಯಕ್ಷರ 


ಹುದ್ದೆಯ ಕರ್ತವ್ಯವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಯುಕ್ತರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರು 
ನಿರ್ವಹಿಸುವುದು. 


(1) ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿ, ಬೆಂಗಳೂರು 
(2) ಕರ್ನಾಟಕ ಯಕ್ಷಗಾನ ಮತ್ತು ಬಯಲಾಟ ಅಕಾಡೆಮಿ, ಬೆಂಗಳೂರು 
(3) ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ, ಮಂಗಳೂರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್‌.ವಿ. ರಾಮಚಂದ್ರರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆ. (ಸಂಸ್ಕೃತಿ) 


ಪಿ.ಆರ್‌. 1213 


ಶಿಕ್ಷ. ಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 239 ಯುಎನ್‌ಇ 2011, ಬೆಂಗಳೂರು, ದಿನಾಂಕ: 3ನೇ ಸೆಪ್ಟೆಂಬರ್‌ 2011. 


ಡಾ| ಸಿ.ಎ. ಸೋಮಶೇಖರಪ್ಪ, ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ಅಧ್ಯಯನ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ ಇವರನ್ನು 
ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಅದ್ಯಾದೇಶ 2011ರ ಪ್ರಕರಣ 16(1)ರನ್ವಯ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ, 


ಸರ್ಕಾರದ ಉಪ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ. (ವಿಶ್ವವಿದ್ಯಾಲಯಗಳು) 


ಪಿ.ಆರ್‌. 1214 


೫೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ 


ಭಾಗ-೨ 





ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 250 ಪಅಸೇ 2011, ಬೆ೦ಗಳೂರು, ದಿನಾಂಕ: 10ನೇ ಆಗಸ್ಟ್‌, 2011. 


ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಪಶುವೈದ್ಯಾಧಿಕಾರಿಗಳನ್ನು (ಗ್ರೂಪ್‌ “ಬಿ”) 


ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಅಂಕಣ-3ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆದುರಾಗಿ 
ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾಯಿಸಿ ಆದೇಶಿಸಿದೆ. 





ಮ 
ಖ್ಯ 


(at 


2. 


ಪಶುವೈದ್ಯಾಧಿಕಾರಿಗಳ ಹೆಸರು, ಪದನಾಮ ಹಾಗೂ 
ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಎಂ - ಇ 


ವರ್ಗಾವಣೆ ಮಾಡಿರುವ ಸ್ಥಳ 





2 





ಡಾ: ಅಶೋಕ್‌ಕುಮಾರ್‌. ಎಂ.ಆರ್‌, 
ಪಶುವೈದ್ಯಾಧಿಕಾರಿ, ಪಶುಚಿಕಿತ್ಸಾಲಯ, ಉದ್ಯಾವರ, 
ಉಡುಪಿ ತಾಲ್ಲೂಕು, ಉಡುಪಿ ಜಿಲ್ಲೆ. 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ, ಹುಣಸೇಮಕ್ಕಿ, 
ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ. (ಖಾಲಿ ಹುದ್ದೆ) 





(2) 


ಡಾ: ಚಂದ್ರಶೇಖರಯ್ಯ ಜಿ.ಸಾಲಿಮಠ, 
ಪಶುವೈದ್ಯಾಧಿಕಾರಿ, ಪಶುಚಿಕಿತ್ಸಾಲಯ, ಕಲ್ಯ, 
ಕಾರ್ಕಳ ತಾಲ್ಲೂಕು, ಉಡುಪಿ ಜಿಲ್ಲೆ. 


ಪಶುವೈದ್ಯಾಧಿಕಾರಿ, ಪಶುಚಿಕಿತ್ಸಾಲಯ, 

ಉದ್ಯಾವರ, ಉಡುಪಿ ತಾಲ್ಲೂಕು, ಉಡುಪಿ ಜಿಲ್ಲೆ. 

(ಡಾ: ಅಶೋಕ್‌ಕುಮಾರ್‌. ಎಂ.ಆರ್‌. ಇವರ ವರ್ಗಾವಣೆಯಿಂದ 
ತೆರವಾಗಲಿರುವ ಜಾಗಕ್ಕೆ) 





(3) 


ಡಾ: ಬಸವರಾಜ್‌ ಎಸ್‌. ಅಂಗಡಿ, 
ಪಶುವೈದ್ಯಾಧಿಕಾರಿ(ವಿಸ್ತರಣೆ). 
ಪಶು ಆಸ್ಪತ್ರೆ, ಮುಂಡರಗಿ, ಗದಗ್‌ ಜಿಲ್ಲೆ. 


ಪಶುವೈದ್ಯಾಧಿಕಾರಿ, ಪಶುಚಿಕಿತ್ಸಾಲಯ, 
ಲಕ್ಕುಂಡಿ, ಗದಗ್‌ ತಾಲ್ಲೂಕು, ಗದಗ್‌ ಜಿಲ್ಲೆ. 
(ಖಾಲಿ ಹುದ್ದೆ) 





(4) 


ಡಾ: ಕೆ.ಎಂ.ಗಂಗಾಧರ್‌, 
ಪಶುವೈದ್ಯಾಧಿಕಾರಿ, ಪಶುಚಿಕಿತ್ಸಾಲಯ, 
ಟೇಕಲ್‌, ಮಾಲೂರು ತಾಲ್ಲೂಕು, ಕೋಲಾರ ಜಿಲ್ಲೆ. 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ, ಬಾ.ಶೆಟ್ಟಹಳ್ಳಿ, 
ಶಿಡ್ಲಘಟ್ಟ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. (ಖಾಲಿ ಹುದ್ದೆ) 





(5) 


ಡಾ: ಹೆಚ್‌.ಬಿ. ಶಿವಪ್ಪನಾಯಕ, 


ಪಶುವೈದ್ಯಾಧಿಕಾರಿ, ಪಶುಚಿಕಿತ್ಸಾಲಯ, 
ಮಿರ್ಜಾನ, ಕುಮಟಾ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ, ಯಳನಾಡು, 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ತುಮಕೂರು ಜಿಲ್ಲೆ. (ಖಾಲಿ ಹುದ್ದೆ) 





(6) 


ಡಾ: ಎಸ್‌. ನಿರಂಜನ್‌, 
ಪಶುವೈದ್ಯಾಧಿಕಾರಿ, ಪಶುಚಿಕಿತ್ಸಾಲಯ, 
ಯಡಿಯಾಲ, ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ. 


ಪಶುವೈದ್ಯಾಧಿಕಾರಿ, 

ಪಶುಚಿಕಿತ್ಸಾಲಯ, ಯಗ್ಗಡಹಳ್ಳಿ, 
ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ. 
(ಡಾ: ವರ್ಧಮಾನ್‌ ಇವರ ಜಾಗಕ್ಕೆ) 





(7) 


ಡಾ: ವರ್ಧಮಾನ್‌, 
ಪಶುವೈದ್ಯಾಧಿಕಾರಿ, ಪಶುಚಿಕಿತ್ಸಾಲಯ, ಯಗ್ಗಡಹಳ್ಳಿ, 
ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ. 


ಪಶುವೈದ್ಯಾಧಿಕಾರಿ, ಪಶುಚಿಕಿತ್ಸಾಲಯ, 
ಯಡಿಯಾಲ, ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ. 
(ಡಾ: ಎಸ್‌. ನಿರಂಜನ್‌ ಇವರ ಜಾಗಕ್ಕೆ) 





(8) 


ಡಾ: ರಮೇಶ್‌, 

ಪಶುವೈದ್ಯಾಧಿಕಾರಿ, 

ದೊಡ್ಡರೋಗ ನಿವಾರಣಾ ಘಟಕ, 
ಪಶುಪಾಲನಾ ಇಲಾಖೆ, ಮೈಸೂರು. 


ನಿಯೋಜನೆ ಮೇರೆಗೆ 

ಪಶುವೈದ್ಯಾಧಿಕಾರಿ, 

ವನ್ಯಜೀವಿ ಸಂರಕ್ಷಣಾ ವಿಭಾಗ, ಅರಣ್ಯ ಇಲಾಖೆ, ಮೈಸೂರು. 
(ಡಾ: ಡಿ.ಎನ್‌. ನಾಗರಾಜ್‌ ಇವರ ಜಾಗಕ್ಕೆ) 





(9) 


ಡಾ: ಡಿ.ಎನ್‌. ನಾಗರಾಜ್‌, 
ಪಶುವೈದ್ಯಾಧಿಕಾರಿ, 
ವನ್ಯಜೀವಿ ಸ೦ರಕ್ಷಣಾ ವಿಭಾಗ, ಅರಣ್ಯ ಇಲಾಖೆ, ಮೈಸೂರು 


ಪಶುವೈದ್ಯಾಧಿಕಾರಿ, 
ದೊಡ್ಡರೋಗ ನಿವಾರಣಾ ಘಟಕ, 
ಪಶುಪಾಲನಾ ಇಲಾಖೆ, ಮೈಸೂರು. (ಡಾ: ರಮೇಶ್‌ ಇವರ ಜಾಗಕ್ಕೆ) 





(10) 








ಡಾ: ಎ.ಟಿ. ಕೋಲ್‌ಕರ್‌, 
ಪಶುವೈದ್ಯಾಧಿಕಾರಿ, 
ರ್ಯಾಬೀಸ್‌ ನಿಯಂತ್ರಣ ಘಟಕ, ಧಾರವಾಡ. 





ಪಶುವೈದ್ಯಾಧಿಕಾರಿ (ಟೆಕ್ನಿಕಲ್‌ ಆಫೀಸರ್‌), 
ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ತು. 
ಹೆಬ್ಬಾಳ, ಬೆ೦ಗಳೂರು (ಖಾಲಿ ಹುದ್ದೆ) 








ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ ೫೫೯ 








WH ಡಾ: ರಾಮಚಂದ, 
ಪಶುವೈದ್ಯಾಧಿಕಾರಿ(ವಿಸ್ತರಣೆ). ಪಶು ಆಸ್ಪತ್ರೆ, 
ಜಗಳೂರು, ದಾವಣಗೆರೆ ಜಿಲ್ಲೆ. 


ಪಶುವೈದ್ಯಾಧಿಕಾರಿ, 
ಹಳ್ಳಿಕಾರ್‌ ತಳಿ ಸಂವರ್ಧನಾ ಕೇ೦ದ್ರ, ಕುಣಿಕೇನಹಳ್ಳಿ, 
ತುರುವೇಕೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ (ಖಾಲಿ ಹುದ್ದೆ). 

















(4 ಡಾ: ಪಕಾಶ್‌. ಜಿ. ಪಶುವೈದ್ಯಾಧಿಕಾರಿ, 
ಪಶುವೈದ್ಯಾಧಿಕಾರಿ, ಪಶುಚಿಕಿತ್ಸಾಲಯ, ಪಶುಚಿಕಿತ್ಸಾಲಯ, ಜಿಲಕನಕಟ್ಟಿ. 
ಕೊರಡಕೇರ, ಕುಷ್ಠಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. ಹೊಸಪೇಟೆ ತಾಲ್ಲೂಕು. ಬಳ್ಳಾರಿ ಜಿಲ್ಲೆ. (ಖಾಲಿ ಹುದ್ದೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಪಿ. ನಾಗರಾಜ, 
ಪೀಠಾಧಿಕಾರಿ-2, 
ಪಿ.ಆರ್‌. 1215 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. (ಪಶುಸಂಗೋಪನೆ-ಎ). 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 251 ಪಅಸೇ 2011, ಬೆ೦ಗಳೂರು, ದಿನಾಂಕ: 10ನೇ ಆಗಸ್ಟ್‌, 2011. 


ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ನಿರ್ದೇಶಕರುಗಳನ್ನು 
(ಗ್ರೂಪ್‌ “ಎ”) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಅಂಕಣ-3ರಲ್ಲಿ ನಮೂದಿಸಿರುವ 


ಸ್ಥಳಗಳಿಗೆದುರಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾಯಿಸಿ ಆದೇಶಿಸಿದೆ. 








ಕ್ರಮ ಅಧಿಕಾರಿಗಳ ಹೆಸರು, ಪದನಾಮ ಹಾಗೂ ವರ್ಗಾವಣೆ ಮಾಡಿರುವ ಸ್ಥಳ 
ಸಂಖ್ಯೆ ಪ್ರಶ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
1 2 3 





(1) ಡಾ: ಟಿ. ಗೋವಿಂದಪ್ಪ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ 
ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ 


ಷ್‌ 


ಸಹಾಯಕ ನಿರ್ದೇಶಕರು, 
ಪಶು ಆಸ್ಪತ್ರೆ, ಚಿಕ್ಕಬಳ್ಳಾಪುರ, ಚಿಕ್ಕಬಳ್ಳಾಪುರ ತಾಲ್ಲೂಕು, 
ಚಿಕ್ಕಬಳ್ಳಾಪುರ ಜಿಲ್ಲೆ. (ಖಾಲಿ ಹುದ್ದೆ) 





(2) ಡಾ: ನಾಗರಾಜು, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, 
ಹಲುವಾಗಿಲು, ದಾವಣಗೆರೆ ಜಿಲ್ಲೆ. 


ಸಹಾಯಕ ನಿರ್ದೇಶಕರು, 

ಪಶು ಆಸ್ಪತ್ರೆ, ಗೊಡ್ಲುಮುದ್ದೇನಹಳ್ಳಿ, ದೇವನಹಳ್ಳಿ ತಾಲ್ಲೂಕು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. (ದಿನಾಂಕ: 31-08-2011 ರಂದು 
ವಯೋನಿವೃತ್ತಿಯಿ೦ದ ತೆರವಾಗುವ ಹುದ್ದೆಗೆ) 





(3) ಡಾ: ಕೆ.ಆರ್‌. ಜೋಶಿ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, 
ಇಂಡಿ, ವಿಜಾಪುರ ಜಿಲ್ಲೆ. 


ಸಹಾಯಕ ನಿರ್ದೇಶಕರು, 
ದೊಡ್ಡರೋಗ ನಿಯಂತ್ರಣ ಯೋಜನೆ, 
ವಿಜಾಪುರ (ಖಾಲಿ ಹುದ್ದೆ) 





(4) ಡಾ: ಎಂ.ಎನ್‌. ಸುರೇಶ್‌, 

ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ 

ಸುಬಹ್ನಣ್ಣ ಸುಳ್ಳ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
0) ಬ್ರಿ ಛಾ ಯ ವ ಸ್‌ 


ಸಹಾಯಕ ನಿರ್ದೇಶಕರು, 
ಕರ್ನಾಟಕ ಕುರಿ ಮತ್ತ ಉಣ್ಣೆ ಅಭಿವೃದ್ಧಿ ನಿಗಮ, 
ಹಾಸನ (ಖಾಲಿ ಹುದ್ದೆ) 





(5) ಡಾ: ಸಿ. ವೀರಭದ್ರಯ್ಯ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, 
ಕಲ್ಲಹಳ್ಳಿ, ಹುಣಸೂರು ತಾಲ್ಲೂಕು, ಮೈಸೂರು ಜಿಲ್ಲೆ. 











ಸಹಾಯಕ ನಿರ್ದೇಶಕರು, 

ಪಶು ಆಸ್ಪತ್ರೆ ಟಿ. ನರಸೀಪುರ, ಟಿ. ನರಸೀಪುರ ತಾಲ್ಲೂಕು, 
ಮೈಸೂರು ಜಿಲ್ಲೆ. (ಡಾ: ಬಿ.ಪಿ. ಪರಶಿವಮೂರ್ತಿ ಇವರು 
ದಿನಾಂಕ: 31-08-2011 ರಂದು ವಯೋನಿವೃತ್ತಿ ಹೊಂದಲಿರುವ 


ಪ್ರಯುಕ್ತ ತೆರವಾಗುವ ಹುದ್ದೆಗೆ) 





ಪಿ.ಆರ್‌. 1216 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಕೆ. ಶ್ರೀನಿವಾಸಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಶುಸ೦ಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. (ಪಶುಸ೦ಗೋಪನೆ). 








೫೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೩, ೨೦೧೧ 


ಭಾಗ-೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 403 ಎಸ್‌ಎಸ್‌ಟಿ 2011, ಬೆ೦ಗಳೂರು, ದಿನಾಂಕ: 03ನೇ ಸೆಪ್ಟೆಂಬರ್‌, 2011. 


ರಾಯಚೂರು ನಗರದಲ್ಲಿ ದಿನಾಂಕ: 05-09-2011 ರಿಂದ 06-09-2011 ರವರೆಗೆ ಮತ್ತು ದಿನಾಂಕ: 09-09-2011 ರಿಂದ 10-09-2011 


ರವರೆಗೆ ಜರುಗಲಿರುವ ಸಾಮೂಹಿಕ ಗಣೇಶ ವಿಗ್ರಹಗಳ ಮೆರವಣಿಗೆ ಮತ್ತು ವಿಸರ್ಜನೆ ಸಮಯದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಾನೂನು ಮತ್ತು 
ಸುವ್ಯವಸ್ಥೆ ಕಾಪಾಡಲು ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ 1973 (ಕೇಂದ್ರ ಕಾಯಿದೆ ಸಂಖ್ಯೆ: 2/1974)ರ ಕಲಂ 21ರಲ್ಲಿನ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನು ನೇಮಿಸಿದೆ. 












































ಕ್ರಮ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳ ಹೆಸರು ಮತ್ತು ಕ್ಷೇತ್ರ ವ್ಯಾಪ್ತಿ 
ಸಂಖ್ಯೆ ಪದನಾಮ 

1 2 3 

1 ಶ್ರೀ ಶ್ರೀ. ಎಂ.ಎಸ್‌. ಮುದಕವಿ, ಕಾಟೆದರ್ವಾಜಾ, ತೀನ್‌ಕಂದಿಲ್‌, ಪೇಟ್ಲಾಬುರ್ಜು ಏರಿಯಾ, 
ಜಂಟಿ ನಿರ್ದೇಶಕರು, ಮಂಗಳವಾರ ಪೇಟೆ ಹಾಗೂ ಜಹಿರಬಾದ್‌ ವೃತ್ತ. 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ರಾಯಚೂರು. 

2 ಶ್ರೀ ಹನುಮಂತರೆಡ್ಡಿ, ರಾಜೇಂದ್ರ ಗಂಜ್‌, ನೀರಭಾವಿ ಕುಂಟಾ, ಮುನ್ನೂರು ವಾಡಿ, 
ಜಂಟಿ ನಿರ್ದೇಶಕರು, ಎಲ್‌.ಬಿ.ಎಸ್‌. ನಗರ, ಬಸವನಭಾವಿ ವೃತ್ತ ಮಕ್ತಲಪೇಟೆ, 
ಕೃಷಿ ಇಲಾಖೆ, ರಾಯಚೂರು ಚಂದ್ರಮೌಳೇಶ್ವರ ವೃತ್ತ 

3 | ಶ್ರೀ ಟಿ.ಎಸ್‌.ರೋಣಿ, ಶೆಟ್ಟಿಭಾವಿ ವೃತ್ತ ಹನುಮಾನ್‌ ಚಿತ್ರಮಂದಿರ, ಜವಾಹರ ನಗರ, 
ಮುಖ್ಯ ಯೋಜನಾ ಅಧಿಕಾರಿಗಳು, ಜಿಲ್ಲಾ ಮಾಣಿಕನಗರ, ತಿಮ್ಮಾಪೂರು ಪೇಟೆ ಹಾಗೂ ನೇತಾಜಿ ನಗರ 
ಪಂಚಾಯತ್‌, ರಾಯಚೂರು ಹೊಲೀಸ್‌ ಠಾಣೆ 

4 ಶ್ರೀ ಅಮೃತ್‌ ಬೆಟ್ಟದ್‌, ಜಿಲ್ಲಾ ಕ್ರೀಡಾಂಗಣ ಏರಿಯಾ, ಆಶಾಪೂರು ರಸ್ತೆ 
ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, | ಐ.ಡಿ.ಎಸ್‌.ಎಂ.ಟಿ.ಲೇಔಟ್‌, ಡಾ: ಬಿ.ಆರ್‌. ಅಂಬೇಡ್ಕರ್‌ ವೃತ್ತ, ಸಾಥ್‌ 
ರಾಯಚೂರು. ಕಛೇರಿ ಏರಿಯಾ, ಟಿಪ್ಪುಸುಲ್ತಾನ ರಸ್ತೆ ಏರಿಯಾ ಮತ್ತು ಹಳೆಯ 

ಆಸ್ಪತ್ರೆ ಏರಿಯಾ. 

5 | ಶ್ರೀ ಶ್ರೀನಿವಾಸಲು, ಚಂದ್ರಮೌಳೇಶ್ವರ ವೃತ್ತ ಮಹಾವೀರ ವೃತ್ತ (ಗೋಲ್ಕಾಣ), ಸಿ.ಟಿ. 
ಜಿಲ್ಲಾ ಸಮಾಜ ಕಲ್ಕಾಣಾಧಿಕಾರಿಗಳು, ಟಾಕೀಸ್‌ ಏರಿಯಾ, ಜೈನ್‌ ಮಂದಿರ ಹಾಗೂ ಸದರ ಬಜಾರ್‌ 
ರಾಯಚೂರು. ಪೊಲೀಸ್‌ ಠಾಣೆ ಏರಿಯಾ 

| ಶ್ರೀ ಎನ್‌. ದಿನೇಶ, ಗ೦ಗಾನಿವಾಸ, ಆಜಾದ್‌ ನಗರ, ಬಟ್ಟೇಬಜಾರ್‌ ಏರಿಯಾ 
ಉಪ ಪರಿಸರ ಅಧಿಕಾರಿಗಳು, 
ಪರಿಸರ ಇಲಾಖೆ, 
ರಾಯಚೂರು 

7 | ಶ್ರೀ ಶಿವಕುಮಾರ, ಕಾಯ್ದಿರಿಸಿದೆ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 

(ಸಾಮಾಜಿಕ ಅರಣ್ಯ ಇಲಾಖೆ), 
ರಾಯಚೂರು 

8 ಶ್ರೀ ಪ. ಪಂಚೇಲಿಂಗೇಗೌಡ ಕಾಯ್ದಿರಿಸಿದೆ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 

(ಟೆರಿಟೋರಿಯಲ್‌), 
ರಾಯಚೂರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋಪಾಲ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1217 ಒಳಾಡಳಿತ ಇಲಾಖೆ. (ಕಾನೂನು ಮತ್ತು ಸುವ್ಯವಸ್ಥೆ). 





